ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು, 


ಉತ್ತರಿಸಬೇಕಾದ ಸಚಿವರು 


397 
ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ. 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಸರ್ಕಾರವು ನೀಡಿರುವ ಸಹಾಯ ಏನು; 
(ವಿವರಗಳನ್ನು ನೀಡುವುದು) 


ಉತ್ತರಿಸಬೇಕಾದ ದಿನಾಂಕ 11-12-2020 

ಕ ಪ್ರಶ್ನೆ ಉತ್ತರ 

"ಸಂ. 

ಅ) | ಕರೋನದಿಂದೌಗಿ ಖಾಸಗಿ ಬಸ್‌ ಖಾಸಗಿ ಬಸ್‌ ಮಾಲೀಕರು ತಮ್ಮ ಬಸ್‌ಗಳನ್ನು ದಿನಾಂಕ:01- 
ಮಾಲೀಕರು ತಮ್ಮ ಬಸ್‌ಗಳನ್ನು (03-2020 ರಿಂದ ಇಲ್ಲಿಯವರೆಗೆ ಆಧ್ಯರ್ಪಣೆಯಲ್ಲಿರುವ ಜಿಲ್ಲಾವಾರು 
ಸರ್ಕಾರಕ್ಕೆ ಒಪ್ಪಿಸಿರುವ ಪ್ರಕರಣಗಳಿಷ್ಟು'| ವಿವರಗಳನ್ನು 
(ಜಿಲ್ಲಾವಾರು, ವಿವರ . ನೀಡುವುದು | ಅನುಬಂಧ-01 ರಲ್ಲಿ ಒದಗಿಸಲಾಗಿದೆ. 
ಹಾಗೂ ಕೊಡಗು ಜಿಲ್ಲೆಯಲ್ಲಿನ ಕೊಡಗು ಜಿಲ್ಲೆಯಲ್ಲಿ ದಿನಾಂಕ:01-03-2020 ರಿಂದ 
ಬಸ್‌ಗಳ ವಿವರಗಳನ್ನು ನೀಡುವುದು) | ಬಲ್ಲಯವರೆಗೆ ಒಟ್ಟು 114 ಬಸ್‌ಗಳು ಆಧ್ಯರ್ಪಣೆಯಲ್ಲಿರುತ್ತವೆ. 

ಆ) | ಈ ಖಾಸಗಿ ಬಸ್‌ ಮಾಲೀಕರುಗಳಿಗೆ |1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 09೨ ಟಿಡಿಆರ್‌ 2020, 


ದಿನಾಂಕ:19-05-2020 ರಲ್ಲಿ ಕರ್ನಾಟಕ ಮೋಟಾರು ವಾಹನ 
ತೆರಿಗೆ ಕಾಯ್ದೆ 1957ರ, ಕಲಂ 16(1) ರಂತೆ ರಾಜ್ಯದಲ್ಲಿ 
ನೋಂದಾಯಿಸಿರುವ ಎಲ್ಲಾ ಪ್ರಯಾಣಿಕ ಮತ್ತು ಸರಕು ಸಾರಿಗೆ 
ವಾಹನಗಳ ಮೋಟಾರು ವಾಹನ ತೆರಿಗೆಯನ್ನು ದಿನಾಂಕ:24-03- 
2020 ರಿಂದ 23-05-2020 ರವರೆಗೆ ಒಟ್ಟು 02 ತಿಂಗಳ | 
ಅವಧಿಗೆ ತೆರಿಗೆ ಪಾವತಿಯಿಂದ ವಿನಾಯಿತಿ ನೀಡಿ ಆದೇಶಿಸಿದ್ದು, | . 
ಪ್ರತಿಯನ್ನು ಅನುಬಂಧ-02 ರಲ್ಲಿ ಒದಗಿಸಲಾಗಿದೆ. 4 


. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಟಡಿ 09 ಟಿಡಿಆರ್‌ (ಪಿ-1) 
' 2020, ದಿನಾಂಕ: 06-07-2020 ರಲ್ಲಿ ಮೋಟಾರು ವಾಹನ 


ತೆರಿಗೆ ಕಾಯ್ದೆ 1957 ರ ಕಲಂ 4(1)ರ ನಿಯಮಗಳನ್ನು ಸಡಿಲಿಸಿ 


ಕರ್ನಾಟಕ ರಾಜ್ಯದ ಎಲ್ಲಾ ನೋಂಬಾಯಿತ ವಾಹನಗಳಿಗೆ 
ಅನ್ವಯಿಸುವಂತೆ 

ದಿನಾಂಕ:15-04-2020 ಮತ್ತು 15-05-2020 ರೊಳಗಾಗಿ 
ಪಾವತಿಸಬೇಕಾಗಿದ್ದ ತೆರಿಗೆಯನ್ನು  ದಿನಾಂಕ15-07-2020 


ರವರೆಗೆ ದಂಡ ರಹಿತವಾಗಿ ಪಾವತಿಸಲು ಅವಧಿಯನ್ನು ವಿಸ್ತರಿಸಿ 
ಆದೇಶ  ಹೊರಡಿಸಲಾಗಿರುತ್ತದೆ. ಆದೇಶದ ಪ್ರಕಿಯನ್ನು 
ಅನುಬಂಧ-03 ರಲ್ಲಿ ಒದಗಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಟಿಡಿ 09. ಟಿಡಿಆರ್‌ (ಪಿ-1 
2020, ದಿನಾಂಕ:28-08-2020 ರಲ್ಲಿ ಮೋಟಾರು ವಾಹನ ತೆರಿಗೆ 
ಕಾಯ್ದೆ 1957ರ ಕಲಂ 4(1)) ರ' ನಿಯಮಗಳನ್ನು ಸಡಿಲಿಸಿ 
ಕರ್ನಾಟಕ ರಾಜ್ಯದ ಎಲ್ಲಾ ನೋಂದಾಯಿತ ವಾಹನಗಳಿಗೆ 
ಅನ್ನಯಿಸುವಂತೆ . 
ದಿನಾಂಕಃ15-08-2020 ಮತ್ತು 15-09-2020 ರೊಳಗಾಗಿ 
ಪಾವತಶಿಸಬೇಕಾಗಿದ್ದ ತೆರಿಗೆಯನ್ನು ದಿನಾಂಕ:30-09-2020 
ರವರೆಗೆ ದಂಡರಹಿತವಾಗಿ ಪಾವತಿಸಲು ಅವಧಿ ವಿಸ್ತರಿಸಿ ಆದೇಶ 
ಹೊರಡಿಸಲಾಗಿರುತ್ತದೆ. ಆದೇಶದ ಪ್ರತಿಯನ್ನು ಅನುಬಂಧ-04 
ರಲ್ಲಿ ಒದಗಿಸಲಾಗಿದೆ. 


2 


33 


ಇ) |ಈ ಖಾಸಗಿ ಬಸ್‌ / ಟ್ಯಾಕ್ಷಿಗಳಿಗೆ ಕರೋನಾ ಕೋವಿಡ್‌-19ರ ಹಿನ್ನೆಲೆಯಲ್ಲಿ ವಿಧಿಸಲಾದ 
ಸಂಕಷ್ಟವು ನಿಲ್ಲುವವರೆಗೆ ರಸ್ತೆ ತೆರಿಗೆಯಲ್ಲಿ 50% ನಿರ್ಬಂದಗಳನ್ನು  ತೆರವುಗೊಳಿಸಿರುವುದರಿಂದ, ಪ್ರಸ್ತುತ, 
ಕಡಿತಗೊಳಿಸುವ ಬಗ್ಗೆ ಸರ್ಕಾರದ" ನಿಲುವೇನು? | ಇಂತಹ ಯಾವುದೇ ಪ್ರಸ್ತಾವನೆಯು - ಸರ್ಕಾರದ 
(ವಿವರ ನೀಡುವುದು) ಅಲೋಚನೆಯಲ್ಲಿರುವುದಿಲ್ಲ. 4 


ಟಿಡಿ 117 ಟಡಿಕ್ಕೂ 2020 K 


(ಲಕ್ಷ ಟೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


ANNEXURE-1 


03-2020 TO TILL DATE 


STATEMENT SHOWING VEHICLE SURRENDERED FOR THE PERIOD FROM 01- 


- 


| 26 ITUMAKURU 


27 [UDUPI 


28 [UTTARA KANNADA 


29 IVIJAYAPURA 


p 
Vehicle Under Surrender 
SL. no Name of the District Private | TOTAL 
... | Contract Stage p 
Omini Carriage | Carriage | ೨ 
Bus ಕ ಸ Vehicle 
1 (BAGALKOTE | ] 
2 |BALLARI 0 10 
3 IBELAGAVI | 0 
| 4 [BENGALURU RURAL 0 37 
5 [BENGALURU URBAN 341 2043 
[6 BIDAR CF 23 
7 [CHAMARAJANAGARA 0 23 
§ [CHIKKABAILAPURA [) 26 
9 [CHIKKAMAGALURU o) 9 
10 [CHITRADURGA 5 2] 
11 [DAKSHINA KANNADA o[ 39 
"12 [DAVANGERE 0 17 
13 [DHARWAD Wi 0 
14 |GADAG _—0| 0 
15 [HASSAN 0 16 
16 [HAVERI 9 1 
17 [KALABURAGI 2] 3 
15 [KODAGU of 35 
19 |KOLAR 0 17 
20 |KOBPAL 0 0 
21 [MANDYA 0 72 
22 [MYSURU 0 ರ 
23 RAICHUR 7 [i 
24 [RAMANAGARA 0 148 
25 ISHIVAMOGGA [) 16 
0 
[) 
ತ 
0 
0 
Pr 


30 [YADGR 
Total 


[3 
[eo] 
KS 
[Ne 
~ 
[$; 

[(F 


74 


ಕರ್ನಾಟಕ ದ 


ಸಂ:ಟೆಡಿ 0 ಟೆಡಣಿಆರ್‌ 2020 ಕರ್ನಾಟಿಕ ಸರ್ಕಾರದ ಸೆಜಿವಾಲಯ, 
> ಬಹುಮಹಡಿಗಳ ಕಟ್ಟಡ, 
ಬೆಂಗಳೂರು, ದಿನಾ೦ಕ:19-05-2020. 


ಅಧಿಸೂಚನೆ 


ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ 
ಲಾಕ್‌ಡೌನ್‌ ಮಾಡಿರುವುದರಿಂದ, ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ, 
ಕರ್ನಾಟಿಕ ಮೋಟಾರು ವಾಹನ ತೆರಿಗೆ ಕಾಯ್ದೆ 1957 ರ ಕಲಂ 16(1)ರ ರಸ್ಟಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ರಾಜ್ಯದಲ್ಲಿ” ನೋಂದಾಯಿಸಿರುವ (ಹೊಸ ವಾಹನಗಳ 
ನೋಂದಣಿಯನ್ನು ಹೊರತುಪಡಿಸಿ ಎಲ್ಲಾ , ಪ್ರಯಾಣಿಕರು ಮತ್ತು ಸರಕು ಸಾರಿಗೆ 
ವಾಹನಗಳ ಮೋಟಾರು ವಾಹನಗಳ ತೆರಿಗೆಯನ್ನು ದಿನಾಂಕ:24-03-2020 ರಿಂದ 
23-05-2020 ವರೆಗೆ ಒಟ್ಟು ಎರಡು ತಿಂಗಳ ಅವಧಿಗೆ ತೆರಿಗೆ ಪಾವತಿಯಿಂದ ವಿನಾಯಿತಿ ನೀಡಿ 


ಆದೇಶಿಸಲಾಗಿದೆ. 


ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


ಸಾಸ್‌ ನಂ 


ಸರ್ಕಾರದ್ದಅಧೀ ರ್ಯದರ್ಶಿ, 
'ಚ್ಞತಿಸಾರಿಗೆ ಇಲಾಖೆ. 


ಇವರಿಗೆ: 
ಸಂಕಲನಕಾರರು, ಕರ್ನಾಟಿಕ ರಾಜ್ಯಪತ್ರ ಇಲಾಖೆ, ವಿಕಾಸ ಸೌಥ ಘಟಕ, ಬೆಂಗಳೂರು: ಈ 
ಅಧಿಸೂಚನೆಯನ್ನು ಇಂದೇ ಕರ್ನಾಟಕ ರಾಜ್ಯ ವಿಶೇಷ ರಾಜ್ಯಪತ್ರಿಕೆಯಲ್ಲಿ ಪ್ರಕಟಿಸುವಂತೆ 
ಕೋರಿದೆ. 
1. ಪ್ರಧಾನ ಮಹಾಲೇಖಪಾಲರು (ಜಿ & ಎಸ್‌ಐಎಸ್‌ಎ)/(ಇ & ಆರ್‌ಐಸ್‌ಐಎ), ಕರ್ನಾಟಕ ಹೊಸ 
ಕಟ್ಟಿಡ, ಅಡಿಟ್‌ ಭವನ, ಅಂಚೆ ಫೆಟ್ಟಿಗೆ ಸಂಖ್ಯೆ:5398 ಹಾಗೂ ಪ್ರಧಾನ ಮಹಾಲೇಖಪಾಲರು 
(ಎ ಹ), ಕರ್ನಾಟಿಕ ಪಾರ್ಕ್‌ ಹೌಸ್‌ ರಸ್ತೆ, ಅಂಚೆ ಪೆಟ್ಟಿಗೆ ಸಂಖ್ಯೆ:5359, ಬೆಂಗಳೂರು-560001. 
2 ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಟಿ.ಟಿ.ಎಂ.ಸಿ. ಸಂಕೀರ್ಣ, 1ನೇ ಮಹಡಿ, 'ಎ' 
ಬಾಕ್‌, ಶಾಂತಿನಗರ, ಬೆಂಗಳೂರು-27. | 
3. ಎಲ್ಲಾ ಅಪರ ಸಾರಿಗೆ ಆಯುಕ್ತರು! ಜಂಟಿ ಸಾರಿಗೆ ಆಯುಕ್ತರು / ಉಪ ಸಾರಿಗೆ 
ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು/ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು / ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು:- ಸಾರಿಗೆ ಆಯುಕರ 
ಮುಖಾಂತರ. 
4. ಸರ್ಕಾರದ ಅಧೀನ ಕಾರ್ಯದರ್ಶಿ (ಜಿಲ್ಲಾ ಪಂಚಾಯತ್‌, ಆರ್ಥಿಕ ಇಲಾಖೆ 
(ಹೆಚ್ಚ-11, ವಿಧಾನಸೌಧ, ಬೆಂಗಳೂರು. 
5. ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿಪರ ಆಪ್ತ ಕಾರ್ಯದರ್ಶಿ, 
" ವಿಕಾಸ ಸೌಧ, ಬೆಂಗಳೂರು. \ 
6. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಪತ್ರಾಂಕಿತ ಆಪ್ತ ಸಹಾಯಕರು, ಸಾರಿಗೆ 
"ಇಲಾಖೆ, ಬೆಂಗಳೂರು. 
7. ಶಾಖಾರಕ್ನಾ ಕಡತ / ಹೆಚ್ಚುವರಿ ಪ್ರತಿಗಳು / ಒ.ಡಿ.ಜಿ.ಸಿ, 


Awe Use - 2 


2020 
ಒಳಗಾಗಿ 


fo 


Re 
ವಾಲಯ 
ph 
ನೋಂದಾಯಿತ 


2 


ಮು 


9 


ರ್ನಾಟಕ ಸರ್ಕಾರದ ಸಃ 


ನಾ 


03-04-2020ರನ್ನಯ 


Annes re - 


ಯಮಗಳನ್ನು 
15-05-2020ರ 
15-06-2020ರ ಒಳಗಾಗಿ 


ನ 


ರು. ದಿನಾಂಕ: 06-0 


3 


ಮತ್ತು 


[7 
2020 ದಿನಾಂಕ: 


ಶತು ದಿನಾಂಕ: 


ಟೆಡಿಆರ್‌ 


15-04-2020 


957ರ ಕಲಂ 4(1)ರ 
ಗೆ ಅವಧಿಯನ್ನು ವಿಸ್ತರಿಸಿ ಆದೇಶಿಸಿದೆ. 


ಟಿಡಿ 9 


ದಿವಾಂಕ: 
ರ, 


ಪಿ-1) 


ಮೋಟಾರು 


ಡಿಆರ್‌ 2020 ( 
3 


3 


ತಿಸಬೇಕಾಗಿದ್ದ 
ವತಿಸಲು ದಿವಾಂಕ: 15-07-2020ರ ವ 


73; 


[08 


ಸರಿಸಾರೀಇ 9 + 


ಜಾ 


(ನನಗರಾಜ 


ಮ 


pe 
ಕಾರ್ಯದರ್ಶಿಗಳು. 


ನರ್ಯದರ್ಶಿಗಳು. 


ಯಕರು. 


, ಬ೦ಿಗಳೂ 


ಬಂಗಳೂರು. 
ಖಾಂತರ). 


ಪ ಆಯುಕ್ತು ಮ 


ಕೆಂಗೇರಿ, 


ಖಪಾಲರು. ಕರ್ನಾಟಕ, ಬೆಂಗಳೂರು 
pu 


yy 


pe 
ವ 


ಆಪೆರ/ಜಂಟಿ/೪ 


, ಶಾಂತಿನಗರ 


ರಕತೆ 

[09 

ಲಾಖೆ ರವರ 
ರವರ 


ಗ (ಸಾರಿಗೆ ಆಯುಕೆ ಮು 


ಸಾರಿಗೆ ಇ 


ಲಾ 
4 
ಗಳಿ; 
೨ 
ಸ 


ಸಾರಿಗೆ ಇಲಾ 


bers 


WS 
೮. ಆ 


ಣೆ. 
ಫೆ 
ಖಯ ಎ 
ರ್ಪ 


ಲ್ಲ 


p 
ಮುಲ 
ಸಾ 
ಲಸ 
ಪಿ 


ಧಾವನ ಕಾರ್ಯದರ್ಶಿಗ 


ಪಾ 
[547 


pS] 
[3 


2) ಮಃ 


'॥) ಮಾನ್ನ ಉಪ ಮುಖನಮುಂ 


ಇವರಿಗೆ 
ಪ್ರತಿಗಳು: 
2) 


As Ure -4 


ಕರ್ನಾಟಿಕ ಸರ್ಕಾರ 


ಸಂ:ಟೆಡಿ 9 ಟಿಡಿಆರ್‌ 2020 (ಪಿ-1) ಕರ್ನಾಟಿಕ ಸರ್ಕಾರದ ಸಚಿವಾಲಯ, 
} ಬಹುಮಹಡಿಗಳ ಕಟ್ಟಡ, 
ಬೆಂಗಳೂರು, ದಿನಾಂಕ:28-08-20೨0, 


ಬಯಲ IN 


ಕರ್ನಾಟಿಕ ಮೋಟಾರು ವಾಹನ ತೆರಿಗೆ ಕಾಯ್ದೆ 1957ರ ಕೆಲ೦ 41ರ ನಿಯಮಗಳನ್ನು 
ಸಡಿಲಗೊಳಿಸ್ಸಿ, ಕರ್ನಾಟಿಕ ರಾಜ್ಯದ ಎಲ್ಲಾ ನೊಂದಾಯಿತ ಬಾಹನೆಗಳಿಗೆ (ಹೊಸ ವಾಹನಗಳ 
ನೊಂದಣಿಯನ್ನು ಹೊರತು ಪಡಿಸಿ) ಅನ್ನ್ವಯಿಸುವರಿತ್ತೆ ದಿನಾ೦ಕ:15-08-2020 ಮತ್ತು 15.09. ' 
2020ರ ಒಳಗಾಗಿ ಪಾವತಿಸಬೇಕಾಗಿದ್ದ ಮೋಟಾರು ವಾಹನ ತೆರಿಗೆಯನ್ನು ದಂಡ ರಹಿತವಾಗಿ 
ಪಾವತಿಸಲು ದಿನಾ೦ಕ:30-09-2020ರ ವರೆಗೆ ಅವಧಿಯನ್ನು ವಿಸ್ತರಿಸಿ ಅಡೀಶಿಸಿದ 


"ಕರ್ನಾಕಿಕ ರಂಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


[aS £ 
.d £ 
(ಎಂ.ಸೆತ 3 
ಸರ್ಕಾರದ ಅಧೀಸೆ ಕಿರ್ಯದರ್ಶಿ 


| ಸಾರಿ ಇಲಾಖೆ. 


ಇವರಿಗೆ: 


ಸಂಕಲನಕಾರರು, ಕರ್ನಾಟಿಕ ಲಾಜ್ಯ ಪತ್ತ, ಕೆಂಗೇರಿ, ಬೆಂಗಳೂರು, 
ಮಹಾಲೇಖಪಾಲರ್ದು, ಕರ್ನಾಟಕ, ಬೆಂಗಳೂರು, | 

ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಶಾ೦ತಿನಗರ, ಬೆಂಗಳೂರು. 

ಸಾರಿಗೆ ಇಲಾಖೆಯ ಎಲ್ಲಾ ಅಪರ/ಜಂಟೆ/ಉಪ ಆಯುಕ್ತರು ಮತ್ತು ಹಿ.ಪ್ರಾ.ಸಾ.ಅ/ಎಲ್ಲಾ 
ಪ್ರಾ.ಸಾ.ಅ/ಸೆ.ಪ್ರಾ.ಸಾ.ಅ ಗಳಿಗೆ (ಸಾರಿಗೆ ಆಯುಕ್ಷರ ಮುಖಾಲತದ).' 


ಯೊ 


ಪ್ರತಿಗಳು: 


ಮಾನ್ಯ ಉಪ ಮುಖ್ಯಮಂತ್ರಿಗಳು, ಸಾರಿಗೆ ಇಲಾಖ ಇವರ ಆಪ್ಪ ಕಾರ್ಯದರ್ಶಿಗಳು, 
ಪ್ರಧಾನ ಕಾರ್ಯದರ್ಶಿಗಳು, ಸಾರಿಗೆ ಇಲಾಖೆ ರವರ ಆಪ್ತ ಕಾರ್ಯದರ್ಶಿಗಳ, 
ಉಪಕಾರ್ಯದರ್ಶಿ ಸಾರಿಗೆ ಇಲಾಖೆ ರವರ ಆಪ್ಲೆ ಸೆಹಾಯಕರು. 


WN = 


ಹೆಚ್ಚುವರಿ ಪ್ರತಿಗಳು/ ಶಾಖಾ ರಕ್ನಾ ಕಡತ 


